Sri T.N. Chaturvedi, H.E. the Governor of Karnataka & Patron, 8580, Karnataka, Sri Rameshwar Thakur, 
H.E. the Governor of Orissa & A.P. and President, 8580, India, Sri Dharam Singh, Former Chief Minister, 
Karnataka & President BS&G, Karnataka, Sri Alkod Hanumanthappa, Hon'ble Minister for Youth Services 
8 Sports (GOK), Sri P.G.R. Sindhia, Former Finance Minister (GOK) & Vice Prsident 8580 and Sri Kondaijji 
B. Shanmukhappa, State Chief Commissioner are seen ata Function held at Raj Bhavan on 12th June 2007. 


Sri Dharam Singh, Former Chief Minister Karnataka, presenting a Memento to Sri T.N. Chaturvedi, H.E., 
the Governor of Karnataka and Sri Rameshwar Thakur, H.E. the Governor of Orissa & Andhra Pradesh 
at Raj Bhavan on 12 June 2007 on behalf of The Bharat Scouts & Guides, Karnataka. 


Sri 7.11. Chaturvedi, HE. the Governor of Karnataka having a word with Sri Rameshwar Thakur, 
H.E. the Governor of Orissa 8 A.P. Sri Alkod Hanumanthappa, Hon'ble Minister for Youth Services & 
Sports, Govt. of Karnataka, are also seen. 


| ಆ hk ತಂಂಂ69ಂಂ " OC: 
Sri Kondajji B Shanmukappa, SCC, Flagging off Sri ಆ. Kumar Naik, IAS, Commissoner of Tourism 
the Route March on the occassion of The World speaking on the occassion of the: 
Environment Day on 05-06-2007 in front World Environment Day 
of Vidhan Soudha, Bangalore. 


ಚ 


1... 2. 1:15 4666 2 ಬಾ ರಾರಾ ETE 


Scouts & Guides on the Route March on the occassion of The World Environment Day. 


KARNATAKA SCOUT AND GUIDE 


ರಾಜ್ಯ ಮುಖ್ಯ ಆಯುಕರ ನುಡಿ 


ಬೆಂಗಳೂರು. ರಾಜಭವನದಲ್ಲಿ 

ಸಂಪಾದಕರು ರಾಜ್ಯಹಾಲರುಗಳ ಭೇಟ 

ಸುರೇಶ್‌ ಹೆಬ್ಳೀಕರ್‌ 
ಉಪ ಸಂಪಾದಕರು 

ಎಂ. ಎ. ಚೆಲ್ಲಯ್ಯ . ರಾಷ್ಟ್ರಪತಿ ಪುರಸ್ಕಾರ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳ 


ಪೂರ್ವಭಾವಿ ತರಬೇತಿ ಶಿಬಿರ 
ಎನ್‌. ಶ್ರೀನಿವಾಸನ್‌ ಸ್ಟಾ RN 


. ವಿಶ್ವಪರಿಸರ ದಿನ 


100 Years of Scouting 
ಸದಸರು 100 years of management 
ಶಿ 
ಗೀತಾ ನಟರಾಜ್‌ . Events to mark the Centemary 
ನಾರಾಯಣಶೆಟಿ Celebrations ಕ 
ಚ 
ಜಾನಕಿ ವೇಣುಗೋಪಾಲ್‌ . Congratulations... 

ಮಾಧವ ಸಿಂಗ್‌ . : Preparations for the Rashtrapatis 

ಕೆ.ಕೆ. ಲೀಲಾ Scout & Guides / 

ಬಿ. ರಾಜಶೇಖರ್‌ Rovers & Rangers 14 
ಎಸ್‌.ಕೆ. ಪ್ರಭ . ಜಿಲ್ಲಾ ವಾರ್ತೆ | 16 
AN | 


ದಾಜ ಸ೦ಸ್ನ್ಮೆಯು ಹದಾಧಿಕಾರಿಗಳು ಶಿ 


ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ ರಾಜ್ಯ ಮುಖ್ಯ ಆಯುಕ 

ಶ್ರೀ ಸಿ.ಆರ್‌. ಮಹಮ್ಮದ್‌ ಜಹಿರುದ್ದೀನ್‌ ರಾಜ್ಯ ಆಯುಕರು (ಸ್ಕೌಟ್‌) 
ಶ್ರೀಮತಿ ರತ್ನ ವಿ. ಕುಶನೂರ್‌ ರಾಜ್ಯ ಆಯುಕ್ತರು (ಗೈಡ್ಸ್‌) 

ಶ್ರೀ ಸುರೇಶ್‌ ಹೆಬ್ಬೀಕರ್‌ ರಾಜ್ಯ ಕಾರ್ಯದರ್ಶಿ 

ಶ್ರೀ ಟ. ಪ್ರಭಾಕರ್‌ ರಾಜ್ಯ ಕೋಶಾಧಿಕಾರಿ 

ಶ್ರೀಮತಿ ಗೀತಾ ನಟರಾಜ್‌ ರಾಜ್ಯ ಜಂಟಿ ಕಾರ್ಯದರ್ಶಿ (ಗೈಡ್ಸ್‌) 


ಶ್ರೀ ಎನ್‌. ಶ್ರೀನಿವಾಸನ್‌ ರಾಜ್ಯ ಜಂಟಿ ಕಾರ್ಯದರ್ಶಿ ಸೌಟ್‌) 


ಮಾನ್ಕರೆ, 


ಜೂನ್‌ 5 ರಂದು “ವಿಶ್ವ ಪರಿಸರ ದಿನವನ್ನು ರಾಜ್ಯ ಸಂಸ್ಥೆಯು ವಿಧಾನಸೌಧದ ಮುಂಭಾಗದಿಂಔ 
ಪ್ರಾರಂಭವಾದ ಸ್ಕೌಟ್ಸ್‌-ಗೈಡ್ಸ್‌ಗಳ ಪಥಚಲನದೊಂದಿಗೆ ಆರಂಭಿಸಿ, ಕಬ್ಬನ್‌ ಉದ್ಯಾನವನದ ಜವಾಹರ್‌ 
ಬಾಲಭವನದಲ್ಲಿ ಏರ್ಪಡಿಸಿದ ಚಿತ್ರ ರಚನಾಸ್ಪರ್ಧೆ ಪ್ರಬಂಧ ಹಾಗು ಭಾಷಣ ಸ್ಪರ್ಧೆಗಳೊಂದಿಗೆ ಅತ್ಯಂತ 
ಯಶಸ್ಸಿಯಾಗಿ ಆಚರಿಸಲಾಯ್ತು. 400ಕ್ಕೂ ಹೆಚ್ಚು ಸ್ಕೌಟ್‌- ಗೈಡ್‌ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 
ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಆಯುಕ್ತರೂ ಹಾಗೂ ಯುವಜನ ಸೇವೆ ಮತ್ತು ಕ್ರೀಡಾ 
ಇಲಾಖೆಯ . ಆಯುಕ್ತರೂ ಆದ ಶ್ರೀ ಜಿ. ಕುಮಾರನಾಯ್ಕರವರು “ವಿಶ್ವ ಪರಿಸರ ದಿನ” ಉದ್ದಾ, ಟಿಸಿ 
ಸ್ಕೌಟ್ಸ್‌-ಗೈಡ್ಸ್‌ ಚಳವಳಿ ಪರಿಸರ ಕಾಪಾಡುವಲ್ಲಿ ಹೆಚ್ಚಿನ ಪಾತ್ರ ವಹಿಸಬೇಕೆಂದು ಕರೆ ನೀಡಿದರು. 
ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ, ಗಿಡಗಳ ನೆಡುವುದು ಹಾಗು ಅವುಗಳ ಪೋಷಣೆ ಬಗ್ಗೆ ತರಬೇತಿ 
ಶಿಬಿರಗಳಲ್ಲಿ ಮಾರ್ಗದರ್ಶನ ಮಾಡಿ ಪರಿಸರ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡುವುದು ಅವಶ್ಯಕ ಎಂದರು. 


ರಾಜ್ಯದ ಹೆಸರಾಂತ ಪರಿಸರ ತಜ್ಞರೂ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಶ್ರೀ ಸುರೇಶ್‌ 
' ಹೆಬ್ಳೀಕರ್‌ರವರು ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ. ಪ್ರತಿ ಸ್ಕೌಟ್‌-ಗೈಟ್‌ ತನ್ನ 
ಆವರಣದಲ್ಲಿ ಒಂದು ಸಸಿ ಬೆಳಸಿ - ಸ್ಕೌಟ್‌ ಶತಮಾನೋತ್ಸವ ವರ್ಷದಲ್ಲಿ 2.50 ಲಕ್ಷ ಗಿಡಗಳನ್ನು 
ನೆಡಬೇಕೆಂದು ಕರೆ ಇತ್ತರು. 


ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ಎಂ.ಜಿ. ಬೋಪಯ್ಯ ಅವರು ಪರಿಸರ ಕಾಪಾಡುವಲ್ಲಿ 


ಸ್ಕೌಟ್‌-ಗೈಡ್‌ಗಳ ಪಾತ್ರೆ ಹಿಂದಿಗಿಂತಲೂ ಇಂದು ಹೆಚ್ಚು ಅವಶ್ಯವೆಂದರು. 


| ಬೆಂಗಳೂರಿನ ರಾಜಭವನದಲ್ಲಿ ಒರಿಸ್ಸಾ ಹಾಗೂ ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ 
ರಾಜಪಾಲರುಗಳಿಗೆ ಅಭಿನಂದನಾ ಸಮಾರಂಭ : ದಿನಾಂಕ 12-06-2007 ರಂದು ರಾಜ್ಯ ಸಂಸ್ಥೆಯು 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನ ರಾಷ್ಟ್ರೀಯ: ಅಧ್ಯಕ್ಷರೂ ಹಾಗೂ ಒರಿಸ್ಸಾ ಹಾಗೂ ಆಂಧ್ರಪ್ರದೇಶಗಳ 
ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀರಾಮೇಶ್ವರ್‌ ಠಾಕೂರ್‌ ಹಾಗೂ ಕರ್ನಾಟಕದ ಭಾರತ್‌ ಸ್ಕೌಟ್ಸ್‌ ಮತ್ತು 
ಗೈಡ್ಸ್‌ನ ಪೋಷಕರೂ ಹಾಗೂ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಟಿ.ಎನ್‌. ಚತುರ್ವೇದಿ ಅವರುಗಳನ್ನು 
ರಾಜಭವನದ ಬ್ಯಾಂಕ್ಷೆಟ್‌ ಸಭಾಂಗಣದಲ್ಲಿ ಅಭಿನಂದಿಸಲಾಯಿತು. ರಾಜ್ಯ ಸಂಸ್ಥೆಯ ಅಧ್ಯಕ್ಷರೂ ಹಾಗೂ 


EB NNN ಎಂ 67232222 


KARNATAKA SCOUT AND GUIDE 


ಮಾಜಿಮುಖ್ಯ ಮಂತ್ರಿಗಳಾದ ಶ್ರೀ ಎನ್‌. ಧರ್ಮಸಿಂಗ್‌, ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ 
ಸಚಿವರಾದ ಸನ್ಮಾನ್ಯ ಶ್ರೀ ಆಲ್ಕೋಡ್‌ ಹನುಮಂತಪ್ಪ ಹಾಗೂ ಮಾಜಿ ಸಚಿವರೂ, ಸಂಸ್ಥೆಯ 
 ಉಪಾಧ್ಯಕ್ಷರೂ ಹಾಗೂ ಮಾನ್ಯ ಶಾಸಕರಾದ ಶ್ರೀ ಪಿ.ಜಿ.ಆರ್‌. ಸಿಂಧಿಯಾ, ರಾಜ್ಯ ಕೋಶಾಧಿಕಾರಿ 
೫ ಟಿ. ಪ್ರಭಾಕರ್‌. ಹಾಗೂ ಸಂಸ್ಥೆಯ ವಿವಿಧ ಹಂತದ ಪದಾಧಿಕಾರಿಗಳು ಸಮಾರಂಭದಲ್ಲಿ 
ಭಾಗವಹಿಸಿದರು. | 


ಗೌರವಾನ್ವಿತ ರಾಜ್ಯಪಾಲರುಗಳಿಗೆ : ರಾಜ್ಯ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆ ಅರ್ಪಿಸಿ ಗೌರವ 
ಸಲ್ಲಿಸಲಾಯಿತು. | 


ಜುಲೈ 11, 2007 ರಂದು ರಾಷ್ಟ್ರಪತಿ ಭವನದ ಅಶೋಕ ಹಾಲ್‌ನಲ್ಲಿ ರಾಷ್ಟ್ರಪತಿ ಸ್ಕೌಟ್ಸ್‌-ಗೈಡ್ಸ್‌ 
ರ್ಯಾಲಿ ಹಾಗೂ ರಾಷ್ಟ್ರೀಯ ಪದಕ ಪಾನ ಸಮಾರಂಭ ಏರ್ಪಡಿಸಲಾಗಿದ್ದು ರಾಜ್ಯದ ಅನುಭವಿ ಹಿರಿಯ 
ಸ್ಕೌಟ್‌-ಗೈಡ್‌ ನಾಯಕ-ನಾಯಕಿಯರುಗಳಿಗೆ ಅತ್ಯುನ್ನತ ಸ್ಕೌಡ್‌- ಗೈಡ್‌ ಪ್ರಶಸ್ತಿಗಳನ್ನು ಗೌರವಾನ್ವಿತ 
ರಾಷ್ಟ್ರ ಪತಿಗಳು ನೀಡಲಿದ್ದಾರೆ. ರಾಜ್ಯ ಸಂಸ್ಥೆಯ ಪರವಾಗಿ ಪ್ರಶಸ್ತಿಗಳನ್ನು ಸ್ವೀಕರಿಸಲಿರುವ ಎಲ್ಲಾ 
ಸೋದರ-ಸೋದರಿಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. 


ವಿಶ್ವ ಸ್ಕೌಟ್‌ ಶತಮಾನೋತ್ಸವ ಆಚರಣೆ 2007 : ಆಗಸ್ಟ್‌ 1, 2007 ರಂದು ಬೆಂಗಳೂರಿನಲ್ಲಿ 


ಸ್ಕೌಟ್‌ ಚಳವಳಿ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಕೆಂಪೇಗೌಡ ರಸ್ತೆಯಲ್ಲಿರುವ “ಶಿಕ್ಷಕರ 
ಸದನ”'ದಲ್ಲಿ ಏರ್ಪಡಿಸಲು ಸಿದ್ಧತೆಗಳನ್ನು ನಡೆಸಲಾಗಿದೆ. 


ರಾಜ್ಯದ 5 ಭಾಗಗಳಿಂದ ಸ್ಕೌಟ್ಸ್‌-ಗೈಡ್ಸ್‌ಗಳು ಹಾಗೂ ಸ್ವಯಂ ಸೇವಕರುಗಳನ್ನು ಒಳಗೊಂಡ “ವಿಶ್ವ 
ಶಾಂತಿ ಜಾಥಾ'' ನಡೆಸಲು ಏರ್ಪಾಡಾಗಿದ್ದು, ಅವರೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಸ್ಕೌಟ್‌-ಗೈಡ್‌ 
ಚಳವಳಿಯ ಚಿಂತನೆ, ತತ್ವಗಳು ಭೋದನೆಗಳನ್ನೊಳಗೊಂಡ ಬ್ಯಾನರ್‌ ಹಾಗೂ ಫಲಕಗಳನ್ನು ರಾಜ್ಯದ 
ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಖೇನ ಬೆಂಗಳೂರಿನ “ಶಿಕ್ಷಕರ ಸದನ” ತಲುಪಲು ಸೂಚಿಸಲಾಗಿದೆ. 


ಈ ಸಂಚಿಕೆಯಲ್ಲಿ ಶತಮಾನೋತ್ಸವ ಆಚರಣೆಯ ಗುರಿ ಹಾಗು ಉದ್ದೇಶಗಳನ್ನು ಅಲ್ಲದೆ ರಾಜ್ಯ 
ಸಂಸ್ಥೆಯು, ಹಮ್ಮಿಕೊಂಡಿರುವ ವಿವಿಧ ಶತಮಾನೋತ್ಸವ ಚಟುವಟಿಕೆಗಳ ವಿವರಗಳನ್ನು ಪ್ರಕಟಿಸಲಾಗಿದೆ. 


ಉತ್ಸವದ ಸಂದರ್ಭದಲ್ಲಿ ವಿಶೇಷ ಸ್ಮರಣೆ ಸಂಚಿಕೆ ಹೊರತರಲು ತಯಾರಿ ನಡೆದಿದೆ. ಹಿರಿಯ 
ಅನುಭವಿ ನಾಯಕರುಗಳಿಂದ ಚಳವಳಿಯ ಬಗ್ಗೆ ಸೂಕ್ತ ಲೇಖನಗಳನ್ನು ಪಡೆಯಲು ಪತ್ರ ಬರೆಯಲಾಗಿದ್ದು 


KARNATAKA SCOUT AND GUIDE 


ಜಾಹಿರಾತು ಹಾಗೂ ಹಣಕಾಸಿನ ನೆರವನ್ನೂ, ಕೂಡ ಸಂಘ-ಸಂಸ್ಥೆಗಳಿಂದ, ಬ್ಯಾಂಕಿಂಗ್‌ ಹಾಗೂ ವಿವಿಧ 
ಉದ್ಯಮಗಳ - ಸರ್ಕಾರಿ ಹಾಗೂ. ಸರ್ಕಾರೇತರ ಕಾರ್ಹಾನೆಗಳ ಮೂಲಕ ಸಂಗ್ರಹಿಸುವ 


ಗುರಿಹೊಂದಲಾಗಿದೆ. 
¥- 


ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಕರುಗಳಲ್ಲಿ - ಕಾರ್ಯಕರ್ತರುಗಳಲ್ಲಿ 
ಪೋಷಕರುಗಳು - ಸಂಸ್ಥೆಯ ಅಭಿಮಾನಿಗಳಲ್ಲಿ ನನ್ನ ಮನವಿ. ದಯಮಾಡಿ ತಾವ ಸಂಸ್ಥೆಯ ಯೋಜಿತ 
ಸ್ಮರಣಾ ಸಂಚಿಕೆ ಹಾಗೂ ಯಾವುದಾದರೂ ಒಂದು ಸಂಚಿಕೆಗೆ ಸೂಕ್ತ ಮೊತ್ತದ ಜಾಹಿರಾತು ಅಥವಾ 
ಪ್ರಕಟಿತ ಕಾರ್ಯಕ್ರಮಗಳಿಗೆ ಹಣಕಾಸಿನ ಸಹಾಯ ನೀಡಿ ಸ್ಕೌಟ್‌-ಗೈಡ್‌ ಚಳವಳಿ ರಾಜ್ಯದಲ್ಲೆಡೆ ಹಬ್ಬಲು 


ನೆರವಾಗಬೇಕೆಂದು ಕೋರುತ್ತೇನೆ. 


ಕರ್ನಾಟಕ ಸ್ಕೌಟ್‌-ಗೈಡ್‌ ಸಂಸ್ಥೆಗೆ ನೀಡುವ, ಎಲ್ಲಾ ದಾನಗಳಿಗೆ ಕೇಂದ್ರ ಆದಾಯ ತೆರಿಗೆ. 
ಇಲಾಖೆಯು 80(ಜಿ) ಸೆಕ್ಷನ್‌ ಪ್ರಕಾರ ತೆರಿಗೆ ವಿನಾಯಿತಿ ನೀಡುರುತ್ತಾರೆ. ಜಿಲ್ಲಾ ಸಂಸ್ಥೆಗಳು, ಸಂಘ, 
ಸಂಸ್ಥೆಗಳು ತಮ್ಮ ವ್ಯಾಪ್ತಿಯಲ್ಲಿ ಸ್ಮರಣ ಸಂಚಿಕೆಗೆ ಜಾಹಿರಾತು ಹಾಗೂ ದಾನದ ರೂಪದಲ್ಲಿ ಹಣ ಚೆಕ್‌ 
- ಡಿ.ಡಿ. ಮೂಲಕ ಸಂಗ್ರಹಿಸಿ ರಾಜ್ಯಕಾರ್ಯಾಲಯಕ್ಕೆ ಕಳುಹಿಸಲು ಕೋರುತ್ತೇನೆ. 


ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟಗಳಲ್ಲಿಯೂ ಸ್ಕೌಟ್‌ ಶತಮಾನೋತ್ಸವದ ರ್ಯಾಲಿ ಕಾರ್ಯಕ್ರಮಗಳನ್ನು 
ಏರ್ಪಡಿಸಲು ತಾವುಗಳು ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವುದನ್ನು ಇತ್ತೀಚೆಗೆ ಕೇಂದ್ರ ಕಚೇರಿಯಲ್ಲಿ 
ಜರುಗಿದ ಸಂಘಟನಾಧಿಕಾರಿಗಳ ಸಭೆಯಲ್ಲಿ ತಿಳಿದು ಕೊಂಡಿದ್ದೇನೆ. 


2007-2008 ವಿಶ್ವ ಸ್ಕೌಟ್‌ ಶತಮಾನೋತ್ಸವವನ್ನು ಅತ್ಯಂತ ಉತ್ಸಾಹ, ವಿಜೃಂಭಣೆಗಳಿಂದ 
ರಾಜ್ಯದೆಲ್ಲೆಡೆ ಏರ್ಪಡಿಸುವುದರೊಂದಿಗೆ, ಚಳವಳಿಯ ಬಗ್ಗೆ “ಜನಜಾಗೃತಿ” ಉ ೦ಟು ಮಾಡುವಲ್ಲಿ 
ನಾವೆಲ್ಲಾ ಶ್ರಮಿಸೋಣ ಎಂದು ಆಶಿಸಿ ತಮಗೆಲ್ಲಾ ಶುಭ ಕೋರುತ್ತೇನೆ. 


ಬೆಂಗಳೂರು ರಾಜಭವನದಲ್ಲ ರಾಜ್ಯಪಾಲರುಗಳ ಭೆಆ9 


ಒರಿಸ್ಸಾ ಮತ್ತು ಆಂಧ್ರಪ್ರದೇಶದ ರಾಜ್ಯಪಾಲರು ಹಾಗೂ ಭಾರತ್‌ ಸ್ಕೌಟ್ಸ್‌ ಮತ್ತು 
ಗೈಡ್ಸ್‌ ರಾಷ್ಟ್ರ ೀಯ ಸಂಸ್ಥೆಯ ಅಧ್ಯಕ್ಷರೂ ಆದ ಘನತೆವೆತ್ತ ಶ್ರೀ ರಾಮೇಶ್ವರ 
ಠಾಕೂರ್‌ರವರು ರಾಜ್ಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ರಾಜ್ಯ ಸಂಸ್ಥೆಯ ಪರವಾಗಿ 
ಸನ್ಮಾನಿಸಲಾಯಿತು. 


ಕರ್ನಾಟಕದ ರಾಜ್ಯಪಾಲರು ಹಾಗೂ ಕರ್ನಾಟಕ ಸ್ಕೌಟ್ಸ್‌ ಗೈಡ್ಸ್‌ ಸಂಸ್ಥೆಯ 
ಪೋಷಕರೂ ಆದ ಘನತೆವೆತ್ತ ಶ್ರೀ ಟಿ.ಎನ್‌. ಚತುರ್ವೇದಿ ಅವರನ್ನು ಸಹ ಇದೇ ಸಂದರ್ಭದಲ್ಲಿ 
ಾ | 


ನಾಂಕ 12-06-2007 ರಂದು ಬೆಂಗಳೂರಿನ ರಾಜಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ 
ಮಾಜಿ ಮುಖ್ಯ ಮಂತ್ರಿಗಳು ಹಾಗೂ ಕರ್ನಾಟಕದ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಯ ಅಧ್ಯಕ್ಷರೂ ಆದ 
ಶ್ರೀ ಎನ್‌. ಧರ್ಮಸಿಂಗ್‌ರವರು, ರಾಜ್ಯ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. 


ಕರ್ನಾಟಕ ಸರ್ಕಾರದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಮಂತ್ರಿಗಳಾದ ಸನ್ಮಾನ್ಯ 
ಶ್ರೀ ಆಲ್ಕೋಡ್‌ ಹನುಮಂತಪ್ಪ, ಮಾಜಿ ಮಂತ್ರಿಗಳು ಹಾಗೂ ಕರ್ನಾಟಕ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ರಾಜ್ಯ 
ಸಂಸ್ಥೆಯ ಉಪಾಧ್ಯಕ್ಷರೂ, ಮಾನ್ಯ ಶಾಸಕರೂ ಆದ ಶ್ರೀ ಪಿ.ಜಿ.ಆರ್‌. ಸಿಂಧ್ಯಾರವರು ಈ ಸಂದರ್ಭದಲ್ಲಿ 
ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀ ರಾಮೇಶ್ವರ ಠಾಕೂರ್‌ರವರು ದೊಡ್ಡಬಳ್ಳಾಪುರದ 
ಡಾ।। ಅನಿಬೆಸೆಂಟ್‌ ಪಾರ್ಕ್‌ಅನ್ನು ಎರಡನೇ ರಾಷ್ಟ್ರೀಯ ತರಬೇತಿ ಕೇಂದ್ರವನ್ನಾಗಿ ಅಭಿವೃದ್ದಿ ಪಡಿಸಬೇಕೆಂದು 
ಸೂಚಿಸಿದರು. ಅವರು ತಮ್ಮ ಸ್ಕೌಟಿಂಗ್‌ ಜೀವನವನ್ನು ಮೆಲುಕು ಹಾಕಿದರು. ಕರ್ನಾಟಕ ಸರ್ಕಾರವು ಈ 
ಆಂದೋಲನಕ್ಕೆ ಹೆಚ್ಚಿನ ಸಹಕಾರ ನೀಡುವಂತೆ ಕೋರಿದರು. ಶ್ರೀ ಟಿ.ಎನ್‌. ಚತುರ್ವೇದಿಯವರು 
ಮಾತನಾಡುತ್ತಾ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಈ ಚಳುವಳಿಯು ಉತ್ತಮ ಮಾರ್ಗ ಎಂದು 
ಬಣ್ಣಿಸಿದರು. ಇದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವಂತೆ ಸರ್ಕಾರಕ್ಕೆ ತಿಳಿಸುತ್ತೇವೆಂದು ನುಡಿದರು. 


ಪ್ರಾರಂಭದಲ್ಲಿ ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪನವರು ಘನತೆವೆತ್ತ 
ರಾಜ್ಯಪಾಲರುಗಳನ್ನು ಸ್ವಾಗತಿಸುತ್ತಾ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕಾರ್ಯಕ್ರಮಗಳಿಗೆ ಕರ್ನಾಟಕ ಸರ್ಕಾರ ನೀಡಿರುವ 
ಹಲವ ವಿಧದ ನೆರವನ್ನು ಸ್ನರಿಸಿದರು. 


೩" 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರೌಢ ಶಿಕ್ಷಣ ನಿರ್ದೇಶಕರಾದ ಶ್ರೀ ಶಂಕ್ರಯ್ಯಸ್ವಾಮಿ ಚಿದ್ರೆಯವರು 
ಮತ್ತು ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕರಾದ ಶ್ರೀ ಜಿ. ಚಂದ್ರಶೇಖರ್‌ರವರು ಈ ಸಂದರ್ಭದಲ್ಲಿ 


KARNATAKA SCOUT AND GUIDE 


ಉಪಸ್ಥಿತರಿದ್ದರು. ರಾಜ್ಯಪಾಲರುಗಳ ಕಾರ್ಯದರ್ಶಿಗಳಾದ ಶ್ರೀ ಎಂ.ಜಿ. ಗೋಪಾಲ್‌ ಹಾಗೂ 
ಶ್ರೀಮತಿ ಶಾರದ ಸುಬ್ರಮಣ್ಯ ಸಂಸ್ಥೆಯ ಉಪಾಧ್ಯಕ್ಷರುಗಳಾದ ಶ್ರೀಮತಿ ಎಂ.ಜಿ. ಬೋಪಯ್ಯ, 
ಶ್ರೀಮತಿ ಜಯಮ್ಮ ಮಲ್ಲಿಕಾರ್ಜುನಸ್ವಾಮಿ ಹಾಗೂ ರಾಜ್ಯ ಸಂಸ್ಥೆಯ ಪದಾಧಿಕಾರಿಗಳು, ಜಿಲ್ಲಾ ಸಂಸ್ಥೆಗಳ 
ಪದಾಧಿಕಾರಿಗಳು ಸ್ಕೌಟ್‌ ಶಿಕ್ಷಕ ಹಾಗೂ ಗೈಡ್‌ ಶಿಕ್ಷಕಿಯರು ಸ್ಕೌಟ್‌ ಗೈಡ್‌ಗಳು ಮತ್ತು ಪೋಷಕ 
ಸಮಾರಂಭದಲ್ಲಿ ಹಾಜರಿದ್ದರು. 


ರಾಜ್ಯ ಜಂಟಿ ಕಾರ್ಯದರ್ಶಿ (ಸ್ಕೌಟ್ಸ್‌) ಶ್ರೀ ಎನ್‌. ಶ್ರೀನಿವಾಸನ್‌ರವರು ಎಲ್ಲರನ್ನೂ ವಂದಿಸಿದರು. 
ರಾಜ್ಯ ಜಂಟಿ ಕಾರ್ಯದರ್ಶಿ (ಗೈಡ್ಸ್‌) ಮಿಸ್‌. ಪಿ. ಸರೋಜರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. 


ನಸಿಮ-ಣೈಡುಗಳು ನಾವು 


ಸೌಟು, ಗೈಡುಗಳು ನಾವ, 
ಸ್ಕೌಟು, ಗೈಡುಗಳು !!ಪ!! 


ಪ್ರವೇಶದಿಂದ ರಾಷ್ಟ್ರಪತಿವರೆಗೆ, ಎಲ್ಲಾ ಶಾಲೆ-ಕಾಲೇಜುಗಳಲಿ, 
ಹಲವ ಹಂತಗಳ ಎರುತ ನಾವು, | ಶಿಶುಗಳಿಂದ - ವೃದ್ಧರವರೆಗೆ, 
ಛಲದಿ ನಾವ ಸಾಧನೆ ಗೈದು, 55 ಎಲ್ಲರೊ ಸೇರಿ, ಕುಣಿಕುಣಿದಾಡಿ, 55 
ನಾಡಲಿ ಬಾಳುವೆವು, | ಹಾಡಿನಲಿಯುವೆವು, 

ನಾವ ದೇಶದಿ ಬಾಳುವೆವು, ನಾವು ದೇಶ ಕಟ್ಟುವೆವ, 

ನಾವು ವಿಶ್ವದಿ ಬಾಳುವೆವ, 8 !!1!! ನಾವು ದೇಶ ಕಟ್ಟುವೆವು 13! 
ಶತಾಬ್ಲಿಯಲ್ಲಿ ನಡೆದಿಹೆವಿಂದು, ದೇವರಿಗಾಗಿ, ದೇಶಕ್ಕಾಗಿ, 
ಏಕತೆಗೆಂದೂ, ಹೆಸರಾಗಿರುವಾಗ, ಕರ್ತವ್ಯವನು ಮಾಡುವೆವು ನಾವ, 
ಗಂಡು-ಹೆಣ್ಣು ಭೇಧವ ಇಲ್ಲ 55 ಇತರಿಗೆಲ್ಲಾ ಸಹಾಯ ಮಾಡುವ ೬: 
ಸಮಾನರಾಗಿಹೆವ, ಪ್ರತಿಜ್ಞೆ ಗೈಯುವೆವ, 

ನಾವು ಸಮಾನರಾಗಿಹೆವು 55s 11211 ನಾವಿಂದು ಪ್ರತಿಜ್ಞೆ ಗೈದಿಹೆವ, 


ನಾವೆಲ್ಲ ಪ್ರತಿಜ್ಞೆ ಮಾಡಿಹೆವು 114! 


ರಚನೆ : 
ಸಂಗಯ್ಯ ಮಠಪತಿ 
ಕಾರ್ಯದರ್ಶಿ, ಎಲ್‌.ಎ. ಸಾತನೂರು 
ಕನಕಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಈಶಾನ ್ಮ್ಪ]ಿಿ್ಯ್ತಾಕಾಕಗಾಗಾಗಾಾಾರ್ರ್‌ಾರ್ತ್‌ಣಾಣಾ 


mE PLT ಚರಮ ೫%.1%ಇ ೫ se 
ವಿಶ್ವ ಪರಿಸರ ದಿವ 


ನ ದಿನಾಂಕ 05-06-2007 ರಂದು ರಾಜ್ಯ ಸಂಸ್ಥೆ ಆಶ್ರಯದಲ್ಲಿ ವಿಶ್ವಪರಿಸರ ಲಿ ಎ; 
ಬನಾಚರಣೆಯನ್ನು ಆಚರಿಸಲಾಯಿತು. ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ, ರಾಜ್ಯ ಮುಖ್ಯ ಟೆ ಜಾ 
ಆಯುಕ್ತರು ಬೆಳಗ್ಗೆ 9-00 ಗಂಟೆಗೆ ವಿಧಾನ ಸೌಧದ ಮುಂಭಾಗದಲ್ಲಿ ಹಸಿರು ನಿಶಾನೆ ಹತ್ಯ 
ತೋರಿಸಿ ಪಥಚಲನೆ ಉದ್ಭಾಟಿಸಿ. ಪರಿಸರ ದಿನದ ಮಹತ್ವದ ಬಗ್ಗೆ ಮಾತನಾಡಿದರು. 
ಪಥಸಂಚಲನವು ಕೆ.ಆರ್‌. ವೃತ್ತ, ಹಡ್ಸನ್‌ ವೃತ್ತ, ಕಸ್ತೂರಿಬಾ ರಸ್ತೆ, ಮಾರ್ಗವಾಗಿ ಬಾಲ --್ಮ 
ಭವನಕ್ಕೆ ತಲುಪಿತು. 


ಶ್ರೀ ಜಿ. ಕುಮಾರ ನಾಯ್ಕ, ಭಾ.ಅ.ಸೇ. ಆಯುಕ್ತರು, ಪ್ರವಾಸೋದ್ಯಮ ಇಲಾಖೆ 
ಮತ್ತು ಆಯುಕ್ತರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ 
ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ. ಬಾಲ ಭವನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ಉದ್ಭಾಟಿಸಿ ಮಾತನಾಡುತ್ತಾ 
ಇಂದು ನಮಗೆ ಬೇಕಾಗಿರುವುದು ಪರಿಸರ ರಕ್ಷಣೆ, ಶುದ್ಧ ವಾತಾವರಣ, ಆರೋಗ್ಯಕರ ಜೀವನ ಎಂದು ನುಡಿದರು. 

ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ, ರಾಜ್ಯ ಮುಖ್ಯ ಆಯುಕ್ತರು ಪ್ರಾರಂಭದಲ್ಲಿ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದರು. 
ಸ್ಕೌಟಿಂಗ್‌ ಶತಮಾನೋತ್ಸವ ಆಚರಣೆಯಲ್ಲಿ ವಿಶ್ವ ಪರಿಸರ ಕಾಪಾಡಲು ಪ್ರತಿಯೊಂದು ಘಟಕವು 100 ಸಸಿಗಳನ್ನು ನೆಡುವ 
ಕಾರ್ಯಕ್ರಮ ಹಮ್ಮಿಕೊಂಡು ಪರಿಸರವನ್ನು ಕಾಪಾಡುವ ಚಿಂತನೆ ಮಾಡಿದ್ದೇವೆ ಎಂದರು. 

ಖ್ಯಾತ ಪರಿಸರವಾದಿ ಮತ್ತು ರಾಜ್ಯ ಕಾರ್ಯದರ್ಶಿ ಶ್ರೀ ಸುರೇಶ್‌ ಹೆಬ್ಬೀಕರ್‌ರವರು ಅತಿಥಿಗಳಾಗಿ ಆಗಮಿಸಿ 
ಮಾತನಾಡುತ್ತಾ ಇಂದು ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತಿದೆ. ಆದ್ದರಿಂದ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಬೇಕಾಗಿದೆ. 
ವಾಯುಮಾಲಿನ್ಯ ತಡೆಗಟ್ಟಬೇಕಾಗಿದೆ. ಅಂತರ್ಜಲ ಹೆಚ್ಚಿಸಲು ಇಂಗು ಗುಂಡಿಗಳನ್ನು ನಿರ್ಮಿಸಬೇಕಾಗಿದೆ. ಪ್ಲಾಸ್ಟಿಕ್‌ ಬಳಕೆ 
ಕಡಿಮೆ ಮಾಡಿ ಒಳ್ಳೆಯ ವಾತಾವರಣ ನಿರ್ಮಿಸಬೇಕಾಗಿದೆ. ಇದರಲ್ಲಿ ಸ್ಕೌಟ್‌ ಗೈಡ್ಸ್‌ಗಳ ಪಾತ್ರ ಬಹಳ ಮುಖ್ಯವಾಗಿದೆ 
ಎಂದರು. 

ರಾಜ್ಯ ಸಂಸ್ಥೆ ಉಪಾಧ್ಯಕ್ಷೆ ಶ್ರೀಮತಿ ಎಂ.ಜಿ. ಬೋಪಯ್ಯನವರು ಅಧ್ಯಕ್ಷ ಸ್ಥಾನ 

ವಹಿಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಹಿತ ನುಡಿ ನುಡಿದು ಶುಭ ಕೋರಿದರು. 
ಸಮಾರಂಭದಲ್ಲಿ ರಾಜ್ಯ ಸಂಸ್ಥೆ ಜಿಲ್ಲಾ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 
ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆ, ಚಿತ್ರಬಿಡಿಸಿ ಬಣ್ಣ ಹಾಕುವುದು, ಪರಿಸರ 
ರಕ್ಷಣೆಯಲ್ಲಿ ಸ್ಕೌಟ್‌ ಗೈಡ್‌ಗಳ ಪಾತ್ರದ ಬಗ್ಗೆ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. 
ಪ್ರಥಮ, ದ್ವಿತೀಯ, ತೃತಿಯ ಸ್ಥಾನ ಪಡೆದ ಸ್ಕೌಟ್ಸ್‌-ಗೈಡ್ಸ್‌ಗಳಿಗೆ ರಾಜ್ಯ ಮುಖ್ಯ ಆಯುಕ್ತರು ಬಹುಮಾನ 
ವಿತರಿಸಿದರು. 


4 


ಶ್ರೀ ಎನ್‌. ಶ್ರೀನಿವಾಸನ್‌, ಎಲ್‌.ಟಿ.(ಎಸ್‌) ಜಂಟಿ ರಾಜ್ಯ ಕಾರ್ಯದರ್ಶಿಯವರು ಎಲ್ಲರನ್ನು 
೦ದಿಸಿದರು. ಶ್ರೀ ನಾರಾಯಣ ಶೆಟ್ಟಿ ರಾಜ್ಯ ಸಂಘಟನಾ ಆಯುಕ್ತರು ಕಾರ್ಯಕ್ರಮ 


ಹಾಣೆ 2 (ಪಂ (|| ಅ... | ಉಷ ಎ2 SS Gs 


KARNATAKA SCOUT AND GUIDE 


ರಾಷ್ಟ್ರಪಡಿ ಪುರಸ್ಕಾರ ಸ್ಕೌಬ್‌ ಮತ್ತು ಸೈಡ್‌ ಗಟ 
ಪೂರ್ವಭಾವಿ ತರಬೇಡಿ ಶಿಬರ 


ದಿನಾಂಕ 05-05-2007 ರಿಂದ 09-05-2007ರ 
ವರೆಗೆ ಡಾ।॥। ಆ್ಯನಿಬೆಸೆಂಟ್‌ ಪಾರ್ಕ್‌ ರಾಜ್ಯ ತರಬೇತಿ 
ಕೇಂದ್ರದಲ್ಲಿ ರಾಷ್ಟ್ರಪತಿ ಪುರಸ್ಕಾರ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳ 
ಪೂರ್ವಭಾವಿ ತರಬೇತಿ ಶಿಬಿರ ಜರುಗಿತು. 

ಉದ್ಭಾಟನೆ : ದಿನಾಂಕ 05-05-2007 ರಂದು 
ಸಂಜೆ 5.00 ಘಂಟೆಗೆ ರಾಜ್ಯ ಮುಖ್ಯ ಆಯುಕ್ತರಾದ 
ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪನವರ ಅಧ್ಯಕ್ಷತೆಯಲ್ಲಿ 
ರಾಜ್ಯ ವಿಧಾನ ಪರಿಷತ್‌ ಸದಸ್ಯರು ಮತ್ತು ರಾಜ್ಯ 
ಆಯುಕ್ತರು (ಗೈಡ್‌) ಆದ ಶ್ರೀಮತಿ ರತ್ನ ವಿ. 
ಕುಶ್ನೂರ್‌ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ 
ಶಿಬಿರವನ್ನು ಉದ್ಭಾಟಿಸಿದರು. ರಾಜಾಸ್ಥಾನ ರಾಜ್ಯದ 
ಎಸ್‌.ಓ ಸಜಿ; ಮಿಸ್‌ ದಯಾ: ಮೊಂಣಾನಿ 
ಡಿ.ಓ.ಸಿ.(ಜಿ) ಮಿಸ್‌ ಶಾಕುಂತಲ ವೈಶನೂರ್‌ 
ಅತಿಥಿಗಳಾಗಿ ಉಪಸ್ಥಿತರಿದ್ದರು. ರಾಜ್ಯ ಜಂಟಿ 
ಕಾರ್ಯದರ್ಶಿ ಶ್ರೀ ಎನ್‌. ಶ್ರೀನಿವಾಸನ್‌ರವರು ಎಲ್ಲರನ್ನು 
ಸ್ವಾಗತಿಸಿದರು. ಶ್ರೀ ನಾರಾಯಣ ಶೆಟ್ಟಿ 
ಎಸ್‌.ಓ.ಸಿ.(ಎಸ್‌) ಶಿಬಿರದ ಉದ್ದೇಶವನ್ನು ತಿಳಿಸಿದರು. 


ರಾಜ್ಯ ಮುಖ್ಯ ಆಯುಕ್ತರು ಮಾತನಾಡುತ್ತಾ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳು ರಾಷ್ಟ್ರಪತಿ ಸ್ಕೌಟ್ಸ್‌ ಮತ್ತು 
ಗೈಡ್ಸ್‌ ಪದಕ ಪಡೆಯುವಂತೆ ಶುಭಕೋರಿದರು 
ಸಂಸ್ಥೆಯಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ 
ತಿಳಿಸಿದರು. 

ಶ್ರೀ ಟಿ.ಕೆ. 
ಎ.ಎಲ್‌.ಟಿ.(ಎಸ್‌), ಶ್ರೀಮತಿ ಕಾರುಣ್ಯ ಭದ್ಮಜ, 
ಎ.ಎಲ್‌.ಟಿ.(ಜಿ) ಸ್ಕೌಟ್‌-ಗೈಡ್‌ ವಿಭಾಗದ 
ನಾಯಕರಾಗಿದ್ದರು. 216 ಸ್ಕೌಟ್ಸ್‌, 22 ಸ್ಕೌಟ್‌ ಶಿಕ್ಷಕರು, 
265 ಗೈಡ್ಸ್‌, 18 ಗೈಡರ್ಸ್‌, 30 ಬೋಧಕ ವರ್ಗ 


ಲ್‌? 


ನಾರಾಯಣಸ್ವಾಮಿ, 


ಹಾಗೂ 11 ರೋವರ್ಸ್‌ - 2 ರೇಂಜರ್ಸ್‌ ಒಟ್ಟು 54; 
ಜನ ಈ ಶಿಬಿರದಲ್ಲಿ ಭಾಗವಹಿಸಿದ್ದರು. 

ಪ್ರತಿಜ್ಞೆ ನಿಯಮ, ಪ್ರಥಮ ಚಿಕಿತ್ಸೆ, ಅಂದಾಜು, 
ದಿಕ್ಸೂಚಿ, ನಕಾಶೆ, ರಾಷ್ಟ್ರಪತಿ ಪದಕ ಪಡೆಯಲು 
ಅರ್ಜಿಗಳನ್ನು ಭರ್ತಿಮಾಡುವ ಬಗ್ಗೆ ತಿಳಿಸಲಾಯಿತು. 
ಸರ್ವಧರ್ಮ ಪ್ರಾರ್ಥನೆ, ಶಿಬಿರಾಗ್ನಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿತ್ತು. 

ದಿನಾಂಕ 08-05-2007 ರಂದು ಸಮಾರೋಪ 
ಸಮಾರಂಭ ಜರುಗಿತು. ಶ್ರೀ ಎಂ. ಮದನಗೋಪಾಲ್‌, 
ಭಾ.ಆ.ಸೇ. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕರ್ನಾಟಕ ಸರ್ಕಾರ ಇವರು ಮುಖ್ಯ ಅತಿಥಿಗಳಾಗಿ 
ಆಗಮಿಸಿ ಮಾತನಾಡುತ್ತಾ, ಬಾಲ್ಯದಲ್ಲಿ ಸ್ಕೌಟ್‌ ಆಗಿದ್ದನ್ನು 
ನೆನಪಿಸಿಕೊಂಡರು. ಎಲ್ಲಾ ಶಾಲೆಗಳಲ್ಲೂ ಸ್ಕೌಟಿಂಗ್‌, 
ಗೈಡಿಂಗ್‌ ಪ್ರಾರಂಭಿಸಲು ಸಹಕಾರ ನೀಡುವುದಾಗಿ 
ತಿಳಿಸಿದರು. ಹಾಗೂ ಡಾ॥। ಆ್ಯನಿಬೆಸೆಂಟ್‌ ಪಾರ್ಕ್‌ನಲ್ಲಿ 
ಪ್ರತಿಭಾ ಕಾರಂಜಿ ಹಾಗೂ ಚೈತ್ರದ ಚಿಗುರು 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. 
ರಾಜ್ಯ ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. 
ಷಣ್ಮುಖಪ್ಪನವರು ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದರು 
ಹಾಗೂ ಸ್ಕೌಟ್‌ ಶತಮಾನೋತ್ಸವದ ಚಟುವಟಿಕೆಗಳ ಬಗ್ಗೆ 
ಸಂಸ್ಥೆ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಚಿತ್ರಣ ನೀಡಿ ಸಂಸ್ಥೆಗೆ 
ಸಂಪೂರ್ಣ ಸಹಾಯ ಸಹಕಾರ ನೀಡುವಂತೆ ಕೋರಿದರು. 
ಪ್ರೊ. ಎಂ.ಎಸ್‌. ಅಪ್ಪ, ಸಹಾಯಕ ರಾಜ್ಯ ಆಯುಕ್ತ 
ಶ್ರೀ ಎನ್‌. ಶ್ರೀನಿವಾಸನ್‌, ಮಿಸ್‌ ಪಿ. ಸರೋಜ, 
ಜಂಟಿ ರಾಜ್ಯ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. 
ಶ್ರೀ ನಾರಾಯಣಶೆಟ್ಟಿ, ರಾಜ್ಯ ಸಂಘಟನಾ ಆಯುಕ್ತರು 
ಕಾರ್ಯಕ್ರಮ ನಿರೂಪಿಸಿದರು. 


KARNATAKA SCOUT AND GUIDE 


Bocconi University in Milam, Italy, 
recently hosted a special seminar on the topic 
"100 years of Scouting, 100 years of management. 
‘In opening the presentation, Professor Elio Borgonovi from the 
University welcome guests and spoke about the similarities between 
an international educationl institution like Bocconi, 


and a Movement like World Scouting. 


Drawing on management as an example, he explained that 
‘it 15 really important 10 accumulate skills and 10 grow in 
competencies, but most importantly is the ability to transfer these 
attributes to others. And having educational methods gives you 
the possibility to give continuity to peoples empowerment. '' 


Following on with the discussion, was Eduardo Missoni, 
Secretary General of WOSM, who highlighted the importance of 
the eduction of young people, not only in the framework of school 
and university but also through means of non - formal education. 
He addressed the issue of how managers are formed in today’s 
society as opposed to in the past, how companies are being held 
more socially accountable, and how Scouting situations, make 
decisions, manage risk and most importantly, take responsibility,” 


Mr. Giancarlo Lombardi, President of the Filatura di 
Grignasco Company, and Mr. Ennio Salamon, President of Doxa, 
the Italian research company, also took the floor during the 

. seminar. Both speakers made comment on the relevance of Scouting 
in developing leadership skills, management qualitues and positive 
social attitudes and how these are characteristics that are sought 
after by employees. 


IF YOU PLANT 


lf you plant honesty, you will reap trust. 
lf you plant goodness, you will reap friends. 
HY you plant humility, you will reap greatness. 

1/ you plant perseverance, you wiil reap victory. 
1/ you plant consideration, you will reap harmony. 
I} you plant hard work, you will ‘TEeAp SUCCESS. 

1/ you plant forgiveness, you will reap reconciliation. 
| 7 you plant openness, you will reap intimacy. 
‘HY you plant patience, you will reap improvements. 


If you plant faith, you will reap miracles. 


But: 

If you plant dishonesty, you will reap distrust. 
If you plant selfishness, you will reap loneliness 
If you plant pride, you will reap destruction. 
If you plant envy, you will reap trouble. 

If you plant laziness, you will reap stagnation. 
Hf you plant bitterness, you will reap isolation. 
If you plant greed, you will reap loss. 
lf you plant gossip. you will reap enemies. 

If you plant worries, you will reap wrinkles. 


If you plant sin, you will reap guilt. 


So be careful what you plant now, it will determine 


what you will reap tomorrow. 


The seeds you now scatter will make life worse or better your life 
or the ones who will come after, Yes, someday, you will enjoy the 


fruits, or you will pay for the choices you plant today. 


Author Unknown 


YOUTH 


Youth is not entirely a time of life - it is a state of mind. It is not wholly a matter 
of,ripe cheeks, red lips or supple knees. It is a temper of the will, a quality of the 
imagination, a vigour of the emotions, a freshness of the deep springs of life. 1! means 
a temperamental predominance of courage over timidity, or an appetite for adventure 
over love of ease. | 


No body grow Sold merely by living a number of years; people grow old by 
deserting their ideals. Years may wrinkle the skin, but to give up interest wrinkles the 
soul. Worry, doubt, self-distrust, fear and despair - these are the long, long years that 
bow the head and turn the growing spirit back to dust. Whatever your years, there is 
in every beings heart, the love of wonder. the undaunted challenge of events, the 
unfailing childlike appetite for what next and the Joy and the game of life. You are as 
young as yaur faith, as old as your doubt, as young as your self-confidence, as old as 
your fear, as young as your hope, as old, as your despair. In the central place of every 
heart there is a recording chamber: 5೦ on as 1! receives messages of beauty cheer, and 
courage, 50 long are you young. 


When the wires are all down, and your heart is covered with the snows of 
pessimism, and the ice of cynicism, then and then only are you grown old. 
(Quoted by Ann Kinde 


The objectives of the 100th Anniversary Celebrations are : 


le 7೫೧ elebrate 100 Years of Scouting 

- ts 70 Demonstrate the Unity of World Scouting 

| t= 70 Improve & Promote the Quality of Scouting 

rs 10 Promote World Peace Through Brotherhood & F 17೮1109117 
೧10 Demonstrate the Unique Method of Scouting 

rw 10 Provide Enjoyable & Beneficial Experiences 


ಣಾ: 170 Demonstrate a Commitment to Nature & the Environment 


೯ 170 Show Concern for all Communities 


The Centenary Celebrations is an Occasion to 
Communicate our Goals of Character Building, 
Worldwide Peace and Integration 


KARNATAKA SCOUT AND GUIDE 


Events to mark the Centenary Celebrations 


For Cubs and Bulbuls 
© Olympics and Showcase at NMDC, Doni Malai, Sandur 701% 
Bellary District on 1-9-2007 to 5-9-2007. 


For Scouts and Guides 


© Re-Create Brownsea Island Camp at an Island in Coastal 
Karnataka on 27-10-2007 to 30-20-2007. 


For Rovers and Rangers 


© Rovers and Rangers Samagam at Koppal District on 3-11-2007 
to 6-11-2007 


For Scouters and Guiders 
೨ INDABA -1at Kondajji Scouts & Guides Training Centre, 
Kondajji, Davanagare District 


For Wood Badge Holders 
© INDABA -Ilat DAAC Scouts & Guides Training Centre, 
Dharwad 


‘For Training Team Members 

© Special Centenary Meet of Trainers at Kondajji Scouts & 
Guides Training Centre, Kondajji, Davanagare District 
on 17-12-2007 to 20-12-2007 


For Commisstoners 


© Centenary Conference at Dr. Annie Besant Park, 
Doddaballapur on 2nd & 3rd August 2007 


For Non Warranted Ranks | 
© Centenary Meet at Dr. Annie Besant Park, Doddaballapur 


For Life Members 
© Centenary Get together for Life Members at 
Dr. Annie Besant Park, Doddaballapur August 2008 


Congratulations..... 


Ten Senior Scout-Guide Leaders of the Movement of our State are receining the 
Distinguished National Awards from His Excellency, Bharathatna Dr. A.PJ. Abdul 10101111 
at Ashoka Hall of Rashtrapathi Bhawan, New Delhi on 11 July 07, for the Meritorious 
and Distinguished Services rendered by them to the Movement. Each one of them have 
done their best to spread the Message of the Movement to more number of Youth in 

their long Association of the Movement, which runs into Decades. 


The Details of the Awardees and Awards to be presented to them are as 
follows : 


1. Sri. MM. Londe, District Chief Commissioner, Dharwad - Silver Elephant 
Sri. Chinnaswamy Reddy, Former State Secretary - Silver Elephant 


2 
3. Miss. Ravi Wesley, Headquarters Commissioner (G) Trg. - Bar to Silver Star 
4. Mrs. Geetha Nataraj, Joint State Secretary (G) - Bar to Silver Star 

5 


Lt. Col. VC. Haridev Katkar, Former District Commissioners (S), 
Bangalore North D.A. - Silver Star 


Sri. R. Venkanna, District Chief Commissioner, Bellary - Silver Star 


ha 


7. Sri. R. Chandrasekharan, Former Headquarters Commissioner (Publications) 
- Silver Star 


8. Miss. Shanta Guiriyanna, District Training Commissioner (G) Mysore City 
- Silver Star 


9. Sri. S.S. Nimbal, District Secreatry, Bijapur - Silver Star 
10. Mrs. Hema Vijayakumar, Leader Trainer (Cubs) - Silver Star 


The State Headquarters places on record with Gratitude the Support extended by 
these Awardees to the Movement for Seveal decades and Converys its Hearty 
Congrafulations on the Distinction to be Conferred on them by H.E. Rashtrapathji at New 
Delhi next month and wishes each one of them a very Happy and Eventfil Scouting and 
Guiding for Many more years to come. 


State Secretary 


| KARNATAKA SCOUT AND GUIDE 


Preparations for the Rashtrapati Scout © Guides / 
Rovers ಲೆ Rangers .................. NHQ 


1. A unit must have charter number (Registration Number) and up 10 68 
renewal. 


a. Aunt leader must be minimum advanced - trained unit leader who have valid 
warrant. 


3. From one unit maximum 25% of the Total Strength of the unit 16. 8 or 6 
Scouts / Guides, Rovers / Rangers as the case may be come eligibe to the 
level of Rashtrapati Scout / Guide, Rover / Ranger in ೩ 70೩7 


4, A unit leader producing Rashtrapati Scouts / Guides must also work for 
Prime Minister Shield / Upa-Rashtrapati Rover / Ranger Award Scheme. We 
are linking the 36 Hours susstained service provision - in the syllabus relevant 
to the provisions of community service project and Community Development 
Project in Prime Minister Shield and Upa-Rashtrapati Award Scheme. 


6. Al Proficiency Badges must be tested by the badge committee at District level 
and details be given in the information sheet. Information sheet will have to 
be completed and attached with the registration application forms. 


6. Tritiya Sopan testing / Praveen testing Should be conducted at District level. 


7.  Rajiya Puraskar testing / Nipun testing camp must be conducted at the State 
level and qualified Scouts / Guides, Rovers / Rangers be awarded Rajya 
Puraskar / Nipum Award Certificate by the respective states. 


8. Application forms for registration of the Rashtrapati Award certificates have 
been revised as per revised syllabus. All applications will be accepted in the 
revised forms, which are available for sale in the Supply Service Deptt. of 
National Headquarters. 


9. Skills up to the Tritiya Sopan and Rajya Puraskar / Praveen, Nipun Test will 
also be tested in the Rashtrapati Award Testing Camps. 


10. Rovers / Rangers of the same unit must select different subject on ‘World 
Affairs’ & submit a report to crew council. 


KARNATAKA SCOUT AND GUIDE ; 


11. All Rashtrapati Award testing camps will be held at Regional level. Name of 
the Training Centers to organise Regional level Testing Camps will be informed 
separately. No Testing Camp will be conducted in the building, whether this 

4. isa building of a Training Centre or a School Building. As far as possible, 
the Rashtrapati Testing Camps in open ground will be held under canvas. 


18. Last date for receiving application at National Headquarters is fixed as 30th 
June 8007. 


15. As a Special case for receiving application at 1180, last date may be upto 
5161 July 8007 subject to the exemption granted by the Director for valid 
reasons. 


14. The date of completion of Rajya Puraskar Testing Camp shall be treated the 
day When the state after conduction state level re-esting camp declares the 
candidate qualified. 


15. Districts issue Proficiency Badges on the basis of Certificates issued, by the 
Badge Committee. 


© GONE HOME 9 


We record with deep regret the Sad and Sudden Demise 
of Smt. C. Jayaratna, former Joint Secretary, Bharat Scouts 
& Guides, Bangalore South District Association and former 
Member of the State Executive Committee of Bharat Scouts 
& Guides, Karnataka who passed away on 14th June 2007 
at her residence at Bangalore. 


She served the Movement as a Guider for nearly four 
decades and worked as Joint Secretary of Bangalore South District Association 
with Commitment and she actively participated in the 10th National Jamboree 
held at Palace Grounds, Bangalore during 1985. She worked in the Education 
Department and retired as Head Mistress. 


We Pray God Almighty to give necessary Courage and S trength to her Husband 
and other Members of the Family to bear this Irreparable Loss. 


May her soul rest in peace 


ಉತ್ತರ ಈಸ್ವಡ ಜಿಲ್ಲೆ 
ಮೂ ಣಾ 


ದಿನಾಂಕ 19-04-2007 ರಿಂದ 28-04-2007ರ 
ವರೆಗೆ ಶಿರಸಿಯ ಎ.ಪಿ.ಎಂ.ಸಿ. ಯಾರ್ಡದಲ್ಲಿಯ 
ರೈತಭವನದಲ್ಲಿ ಭಾರತ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ದ ಬೇಸಿಕ್‌ 
ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ತರಬೇತಿಗೆ 
ಸಿದ್ದಾಪುರ, ಶಿರಸಿ, ಮುಂಡಗೋಡದಿಂದ ಶಿಕ್ಷಕರು 
ಆಗಮಿಸಿದ್ದರು. 

ಈ ತರಬೇತಿ ಸಂದರ್ಭದಲ್ಲಿ ಶಿರಸಿ 
ತಾಲೂಕಾ ಕಾರ್ಯದರ್ಶಿ ಶ್ರೀ ವಿ.ಎಚ್‌. ಭಟ್ಕಳ 
ಇವರು ಪತ್ರಿಕಾಗೋಷ್ಠಿ ಏರ್ಪಡಿಸಿ ತರಬೇತಿ ಪಡೆದ 


ಮಕ್ಕಳಿಗೆ ಈ ತರಬೇತಿಯಿಂದ ಆಗುವ ಲಾಭವನ್ನು 
ಹಾಗೂ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಬೆಳವಣಿಗೆಯ ಬಗ್ಗೆ 


ಪಾಲಕರಿಗೆ ಮನವರಿಕೆಯಾಗುವಂತೆ ತಿಳುವಳಿಕೆ 
ನೀಡಲಾಯಿತು. 


ಈ ಸಂದರ್ಭದಲ್ಲಿ ವಾಣಿಜ್ಯ ಮತ್ತು ತೆರಿಗೆ 
ಆಯುಕ್ತ ಸೂರಜರಾಣಿ ಪ್ರಭು, ಬೆಂಗಳೂರಿನ ಶ್ರೀಯುತ 
ಮಾಧವಸಿಂಗ್‌, ರಾಜ್ಯ ತರಬೇತಿ ಆಯುಕ್ತರು, 
ದಾವಣಗೆರೆಯ ಜಿಲ್ಲಾ ತರಬೇತಿ ಆಯುಕ್ತೆಯಾದ 
ಶ್ರೀಮತಿ ಶಶಿಕಲಾ ಎ.ಎಲ್‌.ಟಿ. (ಜಿ), ಉತ್ತರ ಕನ್ನಡ 
ಜಿಲ್ಲಾ ತರಬೇತಿ ಆಯುಕ್ತರಾದ ಶ್ರೀ ಬಿ.ಡಿ. ಫರ್ನಾಂಡಿಸ್‌, 
ಎಲ್‌.ಟಿ. (ಸ್ಕಿ) ಸಹಾಯಕ ರಾಜ್ಯ ಸಂಘಟನಾ 
ಆಯುಕ್ತರಾದ ಶ್ರೀಮತಿ ಭಾರತಿ ಡಯಾಸ್‌ 
ಕಾರ್ಯದರ್ಶಿಗಳಾದ ಶ್ರೀ ವಿ.ಎಚ್‌. ಭಟ್ಕಳ, ಸಹ 
ಫರ್ನಾಂಡಿಸ್‌, 


, ತಾಲೂಕಾ 


ಕಾರ್ಯದರ್ಶಿ ಶ್ರೀ ಕರಣ 
ಶ್ರೀ ಸತ್ಯನಾರಾಯಣ ಹೆಗಡೆ ಮತ್ತು ಗೈಡ್‌ ಕ್ಯಾಪ್ಟನ್‌, 
ವನಿತಾ ಶೇಟ್‌. ಶ್ರೀ ಎಸ್‌.ಸಿ. ಕಲವೀರಪ್ಪಾ, ಸಮಾಜ 


.. KARNATAKA SCOUT AND GUIDE 


' ಸೇವಾ ಕಾರ್ಯಕರ್ತರು ಮತ್ತು ಶಾಂತಾ ನಾಯಕ 


ಟಿ.ಓ.ಸಿ.ಯವರು ಉಪಸ್ಥಿತರಿದ್ದರು. 
ಖಳ್ಳಾಲ ಜಲ್ಲೆ ದ್ಯ 

ದಿನಾಂಕ 09-06-2007 ರಂದು ಬಳ್ಳಾರಿ 
ತಾಲ್ಲೂಕಿನ ಸ್ಕೌಟರ್ಸ್‌ ಮತ್ತು ಗೈಡರ್ಸ್‌ ಸಮಾವೇಶ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಭವನದಲ್ಲಿ ನಡೆಯಿತು. ಅಂದು 26 
ಸ್ಕೌಟರ್‌-ಗೈಡರ್‌ಗಳು ಸಮಾವೇಶದಲ್ಲಿ ಭಾಗವಹಿಸಿದರು. 


"ಶ್ರೀ ಚಿನ್ನಸ್ವಾಮಿ ರೆಡ್ಡಿ ಜಿಲ್ಲಾ ಕಾರ್ಯದರ್ಶಿ 


ಸ್ಕೌಟ್ಸ್‌-ಗೈಡ್ಸ್‌ಗಳಲ್ಲಿ ಸೇವಾ ಪ್ರವೃತ್ತಿಯ ಗುಣಗಳನ್ನು 
ಅವಳಡಿಸಿಕೊಳ್ಳುವಂತೆ ತರಬೇತಿ ನೀಡಬೇಕೆಂದು 
ತಿಳಿಸಿದರು. ಶ್ರೀ ಓಮೇಶ್ವರಯ್ಯ ಜಿಲ್ಲಾ ಸಂಘಟಕರು 
ಸಮಾವೇಶದ ನಾಯಕರಾಗಿದ್ದರು. 


ದಿನಾಂಕ 16-06-2007 ರಂದು ಹೊಸಪೇಟೆ 
ತಾಲ್ಲೂಕಿನ ಸ್ಕೌಟರ್ಸ್‌-ಗೈಡರ್ಸ್‌ ಸಮಾವೇಶ ಶ್ರೀ 
ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 
ಹೊಸಪೇಟೆಯಲ್ಲಿ ನಡೆಯಿತು, ಶ್ರೀ ಆನಂದಮೂರ್ತಿ 
ಉಪನ್ಯಾಸಕರು ಹಾಗೂ ಸ್ಕೌಟ್‌ ಮಾಸ್ಟರ್‌ ಸಮಾವೇಶದ 
ನಾಯಕರಾಗಿದ್ದರು.- 35 ಸ್ಕೌಟರ್‌-ಗೈಡರ್‌ಗಳು 
ಸಮಾವೇಶದಲ್ಲಿ ಭಾಗವಹಿಸಿದ್ದರು. 


ರಾಜ್ಯ ಪುರಸ್ಕಾರ ಸ್ಕೌಟ್‌ ಗೈಡ್‌ಗಳಿಗೆ ತರಬೇತಿ 


ಹಾಗೂ ಪರೀಕ್ಷಾ ಶಿಬಿರ : ದಿನಾಂಕ 10 ರಿಂದ 13 


ಜೂನ್‌ 2007ರ ವರೆಗೆ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಭವನ 
ಬಳ್ಳಾರಿಯಲ್ಲಿ ಹೊಸಪೇಟೆ, ಬಳ್ಳಾರಿ, ಸಂಡೂರು 
ತಾಲ್ಲೂಕಿನ ರಾಜ್ಯ ಪುರಸ್ಕಾರ ಪದಕಕ್ಕೆ ನೋಂದಾಯಿಸಿದ 
ಸ್ಕೌಟ್ಸ್‌ ಗೈಡ್ಸ್‌ಗಳಿಗೆ ಪೂರ್ವ ಸಿದ್ದತಾ ಶಿಬಿರವನ್ನು 
ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ 134 ಸ್ಕೌಟ್‌ 
ಗೈಡ್ಸ್‌ಗಳು ಭಾಗವಹಿಸಿದ್ದರು. ಈ ಶಿಬಿರದ ನಾಯಕರಾಗಿ 
ಶ್ರೀ ಚಿನ್ನಸ್ವಾಮಿ ರೆಡ್ಡಿ, ಎಲ್‌.ಟಿ.(ಎಸ್‌) 
ಕಾರ್ಯನಿರ್ವಹಿಸಿದ್ದರು. ಶ್ರೀ ಒಮೇಶ್ವರಯ್ಯ, ನಾಗರಾಜ್‌ 


ಸಸ ೫೫ 


{L KARNATAKA SCOUT AND GUIDE 


ಇನ್ನಿತರ ಸ್ಕೌಟರ್‌ ಗೈಡರ್‌ಗಳು ಸಹಾಯಕರಾಗಿ 
ಕಾರ್ಯನಿರ್ವಹಿಸಿದರು. 


ಶಿವಮೊಗ್ಗ ಜಲ್ಲೆ 


`` ದಿನಾಂಕ : 14.06.2007 ರಂದು ನಗರದ ವಾಸವಿ 
ವಿದ್ಯಾಲಯದಲ್ಲಿ 2007-08ನೇ ಸಾಲಿನ ಸ್ಕೌಟ್‌ ದಳ 
ಮತ್ತು ಗೈಡ್ಸ್‌ ಕಂಪನಿಗಳ ಉದ್ಭಾಟನಾ 
ಏರ್ಪಡಿಸಲಾಗಿತ್ತು. ಪ್ರೊ. ಎ.ಎಸ್‌. ಚಂದ್ರಶೇಖರ್‌, 
ಜಿಲ್ಲಾ ಸಹಾಯಕ ರಾಜ್ಯ ಸಂಘಟನಾ ಆಯುಕ್ತರು (ಸ್ಟ್‌) 
ಶ್ರೀ ಟಿವಿ. ಮಂದುನಾಥಾಚಾರ್‌ ಎ.ಎಲ್‌.ಟಿ. (ಎಸ್‌) 


ಸಹಾಯಕ ರಾಜ್ಯ ಸಂಘಟನಾ ಆಯುಕ್ತರ್ಗು(ಸ್ಕೌಟ್‌) ಮತ್ತು 


ವಾಸವಿ ವಿದ್ಯಾಲಯದ ಕಾರ್ಯದರ್ಶಿ ಶ್ರೀ ಎಸ್‌.ಕೆ. 
ಶೇಷಾಚಲರವರು ದೀಪ ಬೆಳಗಿಸುವ ಮೂಲಕ 
' 2007-08ನೇ ಸಾಲಿನ ಸ್ಕೌಟ್‌ಗಳ ಮತ್ತು ಗೈಡ್‌ ಕಂಪನಿಗಳ 
ಉದ್ಭಾಟನೆಯನ್ನು ಮಾಡಿದರು. ನಂತರ ಪ್ರೊ. ಎ.ಎಸ್‌. 
ಚಂದ್ರಶೇಖರ್‌ ಜಿಲ್ಲಾ ಆಯುಕ್ತರು (ಸ್ಕೌಟ್‌)ರವರು 
ಬೇಡನ್‌ ಪೊವೆಲ್‌ರವರ ಜೀವನ ಚರಿತ್ರೆಯ ಬಗ್ಗೆ 
ಸ್ಕೌಟಿಂಗ್‌ ಗೈಡಿಂಗ್‌ ಮಹತ್ವದ ಬಗ್ಗೆ ಮಕ್ಕಳಿಗೆ 
ತಿಳಿಸಿದರು. 


ಶ್ರೀ ಟಿ.ಎ. ಮಂಜುನಾಥಾಚಾರ್‌, ಸ್ಕೌಟಿಂಗ್‌ - 
ಗೈಡಿಂಗ್‌ನ ಪ್ರಗತಿ ಪರ ಚಟುವಟಿಕೆಗಳು, ರಾಜ್ಯ 
ಪುರಸ್ಕಾರ ರಾಷ್ಟ್ರಪತಿ ಸ್ಕೌಟ್‌-ಗೈಡ್‌ಗಳ ಅರ್ಜಿ ತುಂಬುವ 
ಬಗ್ಗೆ, ಸ್ಕೌಟಿಂಗ್‌ ಶತಮಾನೋತ್ಸವವನ್ನು ಶಾಲೆ ಮಟ್ಟದಲ್ಲಿ 
ಹೇಗೆ ಆಚರಿಸಬೇಕೆಂಬುದನ್ನು ತಿಳಿಸಿದರು. ವಾಸವಿ 
ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಎಸ್‌.ಕೆ. ಶೇಷಾಚಲರವರು. 
ಸಮಾಜ ಸೇವೆ ಸ್ಕೌಟಿಂಗ್‌ ಬಗ್ಗೆ ತಿಳಿಸಿದರು. ಮೊದಲಿಗೆ 
ದೀನೇಶ್‌ ಜೈನ್‌ 
ಕುಮಾರಿ ದೀಪ, ಗೈಡ್‌ ವಂದನಾರ್ಪಣೆಯೊಂದಿಗೆ 
ಸಮಾರಂಭದ ಮುಕ್ತಾಯವಾಯಿತು. ಸ್ಕೌಟ್‌ ಮಾಸ್ಟರ್‌, 
ಶ್ರೀ ನೂರ್‌ ಅಹಮದ್‌ರವರು. ಬಹಳ ಅಚ್ಚುಕಟ್ಟಾಗಿ ಈ 
ಸಮಾರಂಭವನ್ನು ಏರ್ಪಡಿಸಿದ್ದರು. 


ಸಮಾರಂಭವನ್ನು; 


ಸರ್ವರನ್ನೂ ಸ್ವಾಗತಿಸಿದರು. ಕೊನೆಯಲ್ಲಿ 


ವಿಶ್ವ ಸ್ಕೌಟ್‌ ಶತಮಾನೋತ್ಸವವನ್ನು ಜಲ್ಲಾ 
ಸಂಸ್ಥೆಯ ಆಶ್ರಯದಲ್ಲಿ ಆಚರಿಸುವ ಕುರಿತು ಮಾನ್ಯ 
ಶ್ರೀ ಟಿ.ಕೆ. ಅನಿಲ್‌ಕುಮಾರ್‌, ಭಾ.ಆ.ಸೇ. 
ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಜಿಲ್ಲಾ ಸಂಸ್ಥೆ ಇವರ 


ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ದಿನಾಂಕ 


4-6-2007 ಸಂಜೆ 6 ಗಂಟೆಗೆ ಜಿಲ್ಲಾ ಮಟ್ಟದ ವಿವಿಧ 


ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು, ಜಿಲ್ಲಾ 
ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ 
Be ವಿವಿಧ ಸಂಘ ಸ ಸಂಸ್ಥೆಗಳ ಪ್ರತಿನಿಧಿಗಳ 
ಸಭೆ ನಡೆಸಲಾಯಿತು. 


ಶ್ರೀ ಎಂ.ಜಿ. ಶಿವಕುಮಾರ್‌ ಎ.ಎಲ್‌.ಟಿ.(ಎಸ್‌), 
ಜಿಲ್ಲಾ ತರಬೇತಿ ಆಯುಕ್ತರು (ಸ್ಕೌಟ್ಸ್‌)ರವರು, ರಾಜ್ಯ 
ಸಂಸ್ಥೆಯ ಯೋಜನೆಯ ಪ್ರಕಾರ ಜಿಲ್ಲಾ ಸಂಸ್ಥೆಯ ಪ್ರಚಾರ, 
ಚಟುವಟಿಕೆಗಳು ಸೇವಾ ಕಾರ್ಯ ಮಘ ದಾಖಲೆಗಳ 
ಬಗ್ಗೆ ಸಭೆಯಲ್ಲಿ ಸವಿಸ್ತಾರವಾಗಿ ತಿಳಿಸಿದರು. 


ಶ್ರೀ ಟಿ.ಎ. ಮುಂಜುನಾಥಾಚಾರ್‌ 
ಎ.ಎಲ್‌.ಟಿ.ಯ(ಎಸ್‌)' ಸಹಾಯಕ ರಾಜ್ಯ ಸಂಘಟನಾ 
ಆಯುಕ್ತರು (ಸ್ಕೌಟ್ಸ್‌)ರವರು ದಿನಾಂಕ 1.6.2007 ರಿಂದ 
31.1.2008ರ ವರೆಗೆ ಪ್ರತೀ ತಿಂಗಳು ಜಿಲ್ಲಾ ಸಂಸ್ಥೆಯು 
ಹಮ್ಮಿಕೊಂಡಿರುವ 17 ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. 


ಜಿಲ್ಲಾ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ 
ಪಂಚಾಯತ್‌ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ 
ಡಾ! ಪಿ. ಬೋರೇಗೌಡರು ಈ ಸಭೆಯಲ್ಲಿ ಮಂಡಿಸಿದ 
ಎಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆರ್ಥಿಕ ಸಹಾಯ 
ನೀಡಲು ನಮ್ಮ ಅಧೀನದಲ್ಲಿ ಬರುವ ಎಲ್ಲಾ ಇಲಾಖೆಗಳ 
ಸಹಾಯದಿಂದ ಶತಮಾನೋತ್ಸವವನ್ನು ಯಶಸ್ವಿಗೊಳಿಸಲು 
ಭರವಸೆ ನೀಡಿದರು. 


ಪ್ರೊ. ಎ.ಎಸ್‌. ಚಂದ್ರಶೇಖರ್‌, ಜಿಲ್ಲಾ 
ಆಯುಕ್ತರು (ಸ್ಕಿಟ್ಸ್‌)ರವರು ಗ್ರಾಮೀಣ ಚ ಮಕ್ಕಳಿಗೆ 
ಸಮವಸ್ತ್ರ ಫೂರೈಕೆಯ ಬಗ್ಗೆ ಡಾ!। ಪಿ. ಬೋರೇಗೌಡ, 


ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು, ಜಿಲ್ಲಾ 


ಪಂಚಾಯತ್‌ ಇವರನ್ನು ವಿನಂತಿಸಿದರು. 


ಶ್ರೀ ದೇವದಾಸ್‌ ನಾಯಕ್‌ರವರು ಸಮಾಜ 


ಕಲ್ಮಾಣ ಇಲಾಖೆಯ ಅಧೀನದಲ್ಲಿನ ಎಲ್ಲಾ 


ಹಾಸ್ಪೆಲ್‌ಗಳಲ್ಲೂ ಸ್ಕೌಟ್‌ ದಳಗಳನ್ನು 
ವಿನಂತಿಸಿದರು. 


ಪ್ರಾರಂಭಿಸಲು 


ಶ್ರೀ ಎಸ್‌.ಎಲ್‌. ಚಲ್ದಾಣ್‌ ಉಪನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ ಇವರು 


ಜಿಲ್ಲೆಯ ಪ್ರತಿ ಶಾಲೆಗಳಲ್ಲಿ ಸ್ಕೌಟಿಂಗ್‌ ವ್ಯಾಪಕವಾಗಿ 


ಹಬ್ಬಲು ಹಾಗೂ ಶಿಕ್ಷಕ-ಶಿಕ್ಷಕಿಯರ ತರಬೇತಿ ಶಿಬಿರಗಳನ್ನು 
ನಡೆಸಲು ಶಿಕ್ಷಕರನ್ನು ನಿಯೋಜಿಸಲಾಗುವುದೆಂದು 
ತಿಳಿಸಿದರು. 


ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಟಿ. ಕ್ಲೈೊಟಿನಿಲ್‌ 
ಜಿಲ್ಲಾಧಿಕಾರಿಗಳು ಅಧ್ಯಕ್ಷಿ ಕು 
ಇಲಾಖೆಗಳು ಪ್ರ 


ಕುಮಾರ್‌, 
ಭಾಷಣದಲ್ಲಿ ಎಲ್ಲಾ. 


ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ 


ಮತ್ತು ಆರ್ಥಿಕ ಸಹಾಯ ನೀಡುವಂತೆಯೂ ಹಾಗೂ ಈ 
ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯು ನೀಡಲು 
ಈಗಾಗಲೇ ಅನೇಕ ಇಲಾಖೆಗಳು ಕಾರ್ಯಕ್ರಮ 
-ಗಳನ್ನು ನಡೆಸುತ್ತೇವೆ ಹಾಗೂ ಆ ಹಣವನ್ನು ಸ್ಕೌಟ್‌ - 
ಗೈಡ್‌ ಚಟುವಟಿಕೆಗಳಿಗೆ ನೀಡಲು ಸೂಚಿಸಿದರು. 


KARNATAKA SCOUT & GUIDE Sco. ಕೃ. 


Individual Subscription 
Institutional Subscription 


KARNATAKA SCOUT AND GUIDE 


ಶಿವಮೊಗ್ಗ ನಗರದ ಕಬ್‌ ಮಾಸ್ಟರ್‌ : 
ಪ್ಲಾಕ್‌ ಲೀಡರ್‌ : ಸ್ಕೌಟ್‌ ಮಾಸ್ಟರ್‌ : ಗೈಡ್‌ 
ಕ್ಯಾಪ್ಟನ್‌ಗಳ ಸಬೆ : 


ದಿನಾಂಕ 16-6-2007 ರಂದು ಜಿಲ್ಲಾ ಸ್ಕೌಟ್ಸ್‌ 
ಭವನದಲ್ಲಿ ಶ್ರೀ ಟಿ.ವಿ. ನಾರಾಯಣಶಾಸ್ತ್ರಿ ಜಿಲ್ಲಾ ಮುಖ್ಯ 
ಆಯುಕ್ತರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗ ನಗರದ ಕಬ್‌ 
ಮಾಸ್ಟರ್‌, ಪ್ಲಾಕ್‌ ಲೀಡರ್‌ ಸ್ಕೌಟ್‌ ಮಾಸ್ಟರ್‌ ಮತ್ತು 
ಗೈಡ್‌ ಕ್ಯಾಪ್ಟನ್‌ಗಳ ಸಭೆಯನ್ನು ಕರೆಯಲಾಗಿತ್ತು. 


ವಿಶ್ವ ಸ್ಕೌಟ್‌ ಶತಮಾನೋತ್ಸವದ ಬಗ್ಗೆ ದಿನಾಂಕ 
4-6-2007 ರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 


ಸಭೆಯು ನಡೆದ ಬಗ್ಗ ತಿಳಿಸಿದರು. 


ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಟಿ.ವಿ. ನಾರಾಯಣಶಾಸ್ತಿ, 
ಜಿಲ್ಲಾ ಮುಖ್ಯ ಆಯುಕ್ತರು ನಗರದ ಪ್ರತಿ 
ಶಾಲೆಗಳಿಂದ ಸಂಜೆ 4-30 ರಿಂದ 5-30ರ ವರೆಗೆ ಜಿಲ್ಲಾ 
ಸ್ಕೌಟ್‌ ಭವನಕ್ಕೆ 
ಕರೆದುಕೊಂಡು ಬರಲು ಸ್ಕೌಟರ್ಸ್‌-ಗೈಡರ್ಸ್‌ಗಳಲ್ಲಿ 


ಬಾಲಕ-ಬಾಲಕಿಯರನ್ನು 


ವಿನಂತಿಸಿದರು. ವಿಶ್ವ ಸ್ಕೌಟ್‌ ಶತಮಾನೋತ್ಸವದ 


ಅಂಗವಾಗಿ ನಗದರದ 
ಸ್ಕೌಟ್ಸ್‌-ಗೈಡ್ಸ್‌ಗಳನ್ನು ಪ್ರತಿದಿನ 2-3 ದಳಗಳನ್ನು 


ಸೇರಿಸಲು ಶ್ರೀ ಟಿ.ಎ. ಮಂಜುನಾಥಾಚಾರ್‌, ಸಹಾಯಕ 


ಎಲ್ಲಾ ಶಾಲೆಗಳ 


ವಾ ೨ P) 
ರಾಜ್ಯ ಸಂಘಟನಾ ಆಯುಕ್ತರು, ಶ್ರೀ ಎಂ.ಜಿ. 


| Please subscribe to Karnataka 
Scout and Guide News Magazine 


Rs. 30.00 per year 
Rs. 100.00 per year 


Send you Subscription to State Headquarters, Fort, Bangalore-560 002. 


ರರು 


June 2007 


KARNATAKA SCOUT AND GUIDE 


ಶಿವಕುಮಾರ್‌, ಜಿಲ್ಲಾ ತರಬೇತಿ ಆಯುಕ್ತರು (ಸ್ಕಾಟ್ಸ್‌) 
ಮತ್ತು ಶ್ರೀ ವೈ.ಆರ್‌. ವೀರೇಶಪ್ಪ, ಕಾರ್ಯದರ್ಶಿ, 
ಸ್ಥಳೀಯ 7 ಸಂಸ್ಥೆ ಶಿವಮೊಗ್ಗ ಇವರಿಗ ವಹಿಸಲಾಯಿತು. 


ಚತ ಬ ಜಿಲ್ಲೆ 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹುಲ್ಲೇಹಾಳ್‌. 


ಸ್ಕೌಟ್‌ ಟ್ರೂಪ್‌ನ ವತಿಯಿಂದ ವಿಶ್ವ ಪರಿಸ 
ದಿನಾಚರಣೆಯ ಅಂಗವಾಗಿ ಶಾಲಾವನ ಮಹೋತ್ಸವ 
ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರಿ 


ಹಿರಿಯ ಪ್ರಾಥಮಿಕ ಶಾಲೆ, ಹುಲ್ಲೇಹಾಳ್‌ನಲ್ಲಿ 


ಆಯೋಜಿಸಲಾಗಿತ್ತು. 

ಬಸ್ತಿಹಳ್ಳಿಯ 
ಪುರಸ್ಕೃತರಾದ ಶ್ರೀ ಬಿ.ಎನ್‌.ಎನ್‌. ಮೂರ್ತಿಯವರು 
ಶಾಲಾವರಣದಲ್ಲಿ ಸಸಿಯನ್ನು ನಡೆವುದರ ಮೂಲಕ 


ಐ.ಎಫ್‌.ಎಸ್‌. ಪದವಿ 


ಶಾಲಾವನ ಮಹೋತ್ಸವ ಕಾರ್ಯಕ್ರಮವನ್ನು 


ಉದ್ಭಾಟಿಸಿದರು. 


ಇದೇ ಸಂದರ್ಭದಲ್ಲಿ ಶಾಲಾ ವನಮೋಹತ್ಸವ 
ಕಾರ್ಯಕ್ರಮಕ್ಕೆ ಸುಮಾರು ವಿವಿಧ ರೀತಿಯ 200 
ಸಸಿಗಳನ್ನು ಉದಾರವಾಗಿ ನೀಡಿದರು. 


ಸ್ಕೌಟ್‌. ಮಾಸ್ಟರ್‌ ಸಿ.ಎನ್‌. ಮಹೇಶ, 
ಹೆಚ್‌.ಡಬ್ಲ್ಯೂ.ಬಿ. ಮಾತನಾಡಿ ಸ್ಕೌಟ್‌ ನಿಯಮವಾದ 
ಸ್ಕೌಟ್‌ ಪ್ರಾಣಿ ಮಿತ್ರನು ಹಾಗೂ ಪರಿಸರ (ಪ್ರಕೃತಿ) ಪ್ರೇಮಿ 
ಎಂಬುವುದನ್ನು ವಿವರಿಸುತ್ತಾ ಪರಿಸರದ ಮಹತ್ವ ಹಾಗೂ 
ಪರಿಸರ ಮಾಲಿನ್ಯವನ್ನು ಕುರಿತು ವಿದಾ ದ್ಯಾರ್ಥಿಗಳಿಗೆ ತಿಳುವಳಿಕೆ 
ನೀಡಿದರು. 


. ಶಾಲಾವರಣದಲ್ಲಿ ಸ್ಕೌಟ್‌ ಮಾಸ್ಟರ್‌ ಸಿ.ಎಸ್‌. 
ಮಹೇಶ್‌ ಹಾಗೂ ಶಿಕ್ಷಕ ಬಿ.ಕೆ. ನಾಗಪ್ಪ ಅವರ 
ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 


ವೇದಿಕೆಯಲ್ಲಿ ಬಸ್ತಿಹಳ್ಳಿ ಹಿರಿಯರಾದ ಶರಣಯ್ಯ, 
ಶಾಲಾ ಮುಖ್ಯೋಪಾಧ್ಯಾಯುರಾದ ಶ್ರೀ ಐ.ಸಿ. 
ಶಿವಾನಂದಯ್ಯರವರು ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಣ 
ಅಣ್ಣಪ, ನಿರೂಪಿಸಿದರು. ದೆಹಿಕ ಶಿಕಕ ಬಿ.ಸಿ. ವಸಂತರೆಡಿ 
ನಲ ಲ್ರ ಆ ಇ. 
ವಂದಿಸಿದರು. 


ಧರ್ಮದಿಂದ ಸಂಪತ್ತು, ಸುಖ ದೊರೆಯುತ್ತದೆ. ಎಲ್ಲ ಇಷ್ಟುರ್ಥಗಳೂ ಧರ್ಮದಿಂದಲೇ 
ಲಭಿಸುತ್ತವೆ. ಆದ್ದರಿಂದ ಪ್ರ 


ಪಂಚದಲ್ಲಿ ಧರ್ಮವೇ ಶ್ರೇಷ್ಠವಾದುದು. 


- ವಾಲ್ಮೀಕಿ ರಾಮಾಯಣ 


ರಟ್ಟೆ ಮುರಿದು ಸಂಪಾದಿಸಿದ ರೊಟ್ಟಿಯ ರುಚಿ, ದೇವಲೋಕದ ಅಮೃತಕ್ಕೂ ಮಿಗಿಲು. 


- ಟಿ.ಪಿ. ಕೈಲಾಸಂ 


ಚಂದನವಾಗಲಿ, ಜಾಜಿಯಾಗಲಿ, ಕಮಲದ ಹೂ ಆಗಲಿ - ವಗ ವಾಸನೆಗಿಂತ 


ಮನುಷ್ಯನ ನಡತೆಯ ಪರಿಮಳವೇ ಹೆಚ್ಚು. 


- ಬುದ್ಧ 


ಯಾರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಾರೋ, ಅವರಿಗೆ ದೇವರೂ ಸಹಾಯ 


ಮಾಡುತ್ತಾನೆ. 


- ಎಸ್‌. ರಾಧಾಕೃಷ್ಣನ್‌ 


KARNATAKA SCOUT AND GUIDE 


ಪರಿಕರ ಗೀತೆ | ರಾಜ್ಯ ಗೈಡ್ಸ್‌ ಆಯುಕ್ತರ 
ಪಠಿಶರ ಉಾಳಿರೋಣ ನೇಷುಕ 
ನಾವ ಹನಿರವು ಬೆಕೆಗೊಣ 
ಐ ಐ po 
ಹರಿರೇ pಮ್ಮಯ ಬಿರು ಎಮ್ದುತ 
ನಗುತ ಬಾರೋಣ ॥ 
ಪಾಪಪ ತಹೊಳೆಷಹು ಶ್ರೀ ಗರಗೆ. 
ಜೀಪಕ್ಕಾಗಿ ಶ್ರೀ ತುರಿಗೆ 
ಶುದ್ಧ ಜಲು ಕುಡಿಯಲು ರಾ 
ರಿಧ್ಭರಾಗೋಣ uD 
ಅಧಿರಿರಿಲದಲೇ ನಷ್ಟು ಬಾಜು ಶ್ರೀಮತಿ ರತ್ನ ವಿ. ಕುಶನೂರ್‌, ಮಾನ್ಯ 
ಲುಫಿರಿನಿ೦ದಲೇ ರಮ್ಮ ಜೀವ | ವಿಧಾನ ಪರಿಷತ್‌ ಸದಸ್ಯರು ಹಾಗು 
ಭುಣ್ಣಿನಾಯುಲದ್ದು`ಾಲು | ಸಹಾಯಕ ರಾಜ್ಯ ಆಯುಕ್ತರು (ಗೈಡ್‌) 
ಬದ್ಧರಾಗೋಣ it ಗುಲ್ಬರ್ಗ ವಿಭಾಗ ಇವರನ್ನು ರಾಜ್ಯ 
ಪಾರ8ಿಯತ್ತ ನಾಗೋಣ ಆಯುಕ್ತರು (ಗೈಡ್ಸ್‌) ಎಂದು ಆಗಿ ರಾಜ್ಯ 
ಶಟ್‌, ಗೈಡ್‌ WEE pe ದಿನಾಂಕ ಮೇ ೩ ರಿಂದ ಶ್ರೀಮತಿ ರತ್ನ ವಿ. 
ಲರು | 
ನ ಕಾಂತಿಯ ಭೀ 101  ಕುಶನೂರ್‌ ಅವರು ರಾಜ್ಯ ಗೈಡ್ಸ್‌ 
ರಹನೆ : ರಿರ್ಮಲಾ ಎಂ. ಕಾಶಶೆಬ್ಟ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 
"ವಾಕ್ಯ ಗಾಯನ ನರಾ ಕಯುಕ್ಕರು (ಗೈಡ್ಸ್‌) ರಾಜ್ಯ ಕಾರ್ಯದರ್ಶಿ 
ಬೆ೦ಗಜೂಾರು ; ॥ 


How to Spell “BADEN POWELL"?? 


Man Nation Maiden 


Please call it Baden. 


Further for Powell 


Rhyme it with Noel 


A 


MK AF; 


Sri Vasanth ಆ Guddodagi, Joint Director, Sri T.K. Anil Kumar, IAS, Deputy Commissioner, 
Youth Services & Sports was felicitated on the Shimoga chaired the meeting of the Centenary 
eve of his retirement at 510, Bangalore Celebration Committee at Shimoga. 


Scout of Bindhu Open Unit of Baindur Bhagath Singh Scout Troop was Inaguarated 
planting Tree saplings. at the Govt. High School ar Halasoor, Bangaloref{R.) 


SUL: 10 peuslgng -.. 


12210492೬4 ‘z00 099 - olebueg 
110_ ‘peoy eddeseg Ilepuoy 


©1011) JEYUBUSEAIS ‘gd ‘10g 61911070089 9100 
90179 % }nooS 801೫80) "೬೦೬/63 


1002-40-90 uo ‘O’‘d'H Al 9410180086 ye 281900 
153/1 3೬೦71151116 66510 18-ddM ON 90/1, 
916/0 ddM\ 19000 1600 0} 091/9 
90-9002/699-1196/11/91160 : ON (90/2808) Jaded SMoN se 009೬ 


© 


We 8 3) 
ಟಿ] ಆ ಓಕ 


ee ಕಾ 584 


Ld 


«3 


11111100) 


ವವ BBR 


D 210.119 0012) OL, 


2108010 OL. 


} 210140.10 1110 210.401%/1 oJ, 


} 2}DHSUOUIIp OL, 


ಕ 


1೪09 8೧0 123೬ 01 
SN 6131 110/1 1೫806609 ೬೧0% 


{1 


$US AS 


